ಕರ್ನಾಟಕ ವಿಧಾನ ಪರಿಷತ್ತು 
1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1422 


21] . ಮಾನ್ಯ ಸದಸ್ಯರ ಹೆಸರು : ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ (ವಿಧಾನ 
ಸಭೆಯಿಂದ ಚುವಾಯಿತರಾದವರು) 

3] ಉತ್ತರಿಸುವ ದಿನಾಂಕ : 23/09/2021 

4] ‘ಉತ್ತರಿಸುವ ಸಚಿವರು : ಗೃಹ ಸಚಿವರು 


ಪೊಲೀಸ್‌ ಬಾಣಿ 'ಎಷ್ಟು ಸದರಿ ಠಾಣೆಗಳಿಗೆ 
ಮಂಜೂರಾಗಿರುವ, ಕಾರ್ಯನಿರ್ವಹಿಸುತ್ತಿರುವ ಹಾಗೂ 
ಖಾಲಿ ಇರುವ ಹುದ್ದೆಗಳ ವಿವರಗಳೇನು ; 


ದರ್ಜಿ 'ಸದರಿ ಪೊಲೀಸ್‌ ಠಾಣೆಗಳಿಗೆ 
ಮಂಜೂರಾಗಿರುವ, ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಖಾಲಿ 
ಇರುವ ಹುದ್ದೆಗಳ ವಿವರವನ್ನು. ಅನುಬಂಧ-ಅರಲ್ಲಿ 
ನೀಡಲಾಗಿದೆ. 


ಕೊಸೆದಾಗಿ "ಯಾವುದೇ "ಪೊಲೀಸ್‌ 
ಠಾಣೆಗಳನ್ನು ಸೃಜಿಸಲಾಗಿರುವುದಿಲ್ಲ. ಆದರೆ, ಕೊಡಗು ಜಿಲ್ಲೆಯ 
| ಮಡಿಕೇರಿ ಗ್ರಾಮಾಂತರ, ಸೋಮವಾರಪೇಟೆ ಹಾಗೂ 
ಶನಿವಾರಸಂತೆ ಸೇರಿದಂತೆ 03 ಪೊಲೀಸ್‌ ಠಾಣೆಗಳನ್ನು ಪಿ.ಐ 
ಠಾಣೆಗಳನ್ನಾಗಿ ಮೇಲ್ಬರ್ಜೆಗೇರಿಸಲಾಗಿರುತ್ತದೆ. 


ಸೃಜಿಸಲಾಗಿದೆ; ಅಥವಾ  ಮೀಲ್ಪರ್ಜೆಗೇರಿಸಲಾಗಿದೆ; 
(ವಿಷರ ನೀಡುವುದು) - 


ಹೊಸದಾಗಿ ಸೃಜಿಸಿದ ಅಧವಾ 
ಮೇಲ್ಪರ್ಜೆಗೇರಿಸಲಾದ ಎಲ್ಲಾ ಪೊಲೀಸ್‌ ಠಾಣೆಗಳಿಗೆ, 
ಅಗತ್ಯ ಕಛೇರಿಗಳು ಹಾಗೂ ಮೂಲಭೂತ 
ಸೌಕರ್ಯಗಳನ್ನು ಕಲ್ಪಿಸಲಾಗಿದೆಯೇ; (ವಿವರ 
ನೀಡುವುದು) 


ಜಿಶ್ನಯಲ್ಲಿ`ಮೇಲ್ನರ್ಜೆಗೇರಿಸಲಾದ `ಮಡಕ್‌ಕ`ಗ್ರಾಮಾರ 
ಸೋಮವಾರಪೇಟಿ ಹಾಗೂ ಶನಿವಾರಸಂತೆ ಪೊಲೀಸ್‌ 
ಠಾಣೆಗಳಿಗೆ ಈಗಾಗಲೇ. ಅಗತ್ಯ ಪೀಠೋಪಕರಣಗಳು. ಗಣಕ 
ಯಂತ್ರಗಳು, "ಇಲಾಖಾ ವಾಹನಗಳು ಮತ್ತು ಪುರುಷ ಮತ್ತು 
ಮಹಿಳಾ . ಸಿಬ್ಬಂದಿಗಳಿಗೆ ಪ್ರತ್ಯೇಕ 
ಶೌಚಾಲಯಗಳನ್ನೊಳಗೊಂಡಂತೆ ಮೂಲಭೂತ 
ಸೌಕರ್ಯಗಳನ್ನು ಕಲ್ಲಿಸಲಾಗಿರುತ್ತದೆ. 


ಜಿಲ್ಲೆಯಲ್ಲಿ "ಹೊಸದಾಗಿ ಸೃಡಸದ ಆಥವಾ 
ಮೇಲ್ದರ್ಜೆಗೇರಿಸಲಾದ ಎಲ್ಲಾ ಪೊಲೀಸ್‌ ಠಾಣೆಗಳಿಗೆ 
ಪೂರ್ಣ ಪ್ರಮಾಣದಲ್ಲಿ - ಸಿಬ್ಬಂದಿಗಳು ಹಾಗೂ 
ಅಧಿಕಾರಿಗಳನ್ನು ನಿಯುಕ್ತಿಗೊಳಿಸಲಾಗಿದೆಯೇ? (ವಿವರ 
ನೀಡುವುದು) 


ಜಿಲ್ಲೆಯಲ್ಲಿ ಮೇ್ದರ್ಜಿಗೇರಿಸಲಾರ ಪಕ ಸ್ರಾಮಾತರ 
ಸೋಮವಾರಪೇಟಿ ಹಾಗೂ ಶನಿವಾರಸಂತೆ ಪೊಲೀಸ್‌ 
ಠಾಣೆಗಳಲ್ಲಿ ಈಗಾಗಲೇ ಅಗತ್ಯ ಅಧಿಕಾರಿ/ಸಿಬ್ಬಂದಿಗಳು 
ಕಾರ್ಯನಿರ್ವಹಿಸುತ್ತಿದ್ದು, ಉಳಿದಂತೆ ಖಾಲಿ ಇರುವ 
ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ 
ಕಾರ್ಯಗತದಲ್ಲಿರುತ್ತದೆ. 


ಸಂಖ್ಯೆ: ಹೆಚ್‌ಡಿ 149 ಪಿಓಪಿ 2021 


[Uy 


(ಆರಗ ಜ್ಞಾನೇಂದ್ರ) 
ಗೃಹ ಸಚಿವರು. 


ಅನುಬಂಧ-ಅ 


ಹೌ 
pe 
R 
F) 


fk 
] |3 


